ಬಸವಲಿಂಗೆ ಸೊಪ್ಪಿಮಠ ಕ 


ಗೊಬ್ಳೂರು ಮತ್ತು ಬಿಬ್ಬಿ ಜಾಸಯ್ಯ ಕೆಲವು ಹೊಸ ನಿಜಾರಗಳು 


ಹನ್ನೆರಡನೆಯ ಶತಮಾನದ ಪ್ರ ಮುಖ ಶರಣರಲ್ಲಿ 
ಗೊಬ್ಬೂ ರಿನ . ಬಿಬ್ಬಿ ಬಾಚಯ್ಯನೂ ಒಬ್ಬ. «ಗುರು 
ಪ್ರಸಾದಿ ಗುರು ಭಕ ಕೃಯ್ಯನಾದರೆ ಲಿಂಗ ಪ್ರಸಾದಿ 
ಪ್ರಭುದೇವನಾದರಿ, ಜಂಗಮ ಪ್ರಸಾದಿ ಬಸವಣ್ಣ 
ನಾದರೆ, ಪ್ರಸಾದ ಪ್ರಸಾದಿ ಬಿಬ್ಬಿ ಬಾಚಯ್ಯ 
ಎಂದು ಚೆನ್ನಬಸೆವಣ್ಣನಿಂದ ಸು ತಿಸಲ್ಪಟ್ಟ ಬಿಬ್ಬಿ 
ಬಾಚಯ್ಯನ ಪ್ರಸಾದ ನಿಷ್ಠೆ ಮತ್ತಿತರ ಜೀವ 'ನೇತಿಹಾಸದ 
ವಿವರಗಳು ತೆಲುಗು ಬಸವ ಪ್ರಕಾರ ಶಿವತತ್ವ ಚಿಂತಾ 
ಮಣಿ, ವೀರಶ್ಶೆ ಶೈವಾಮೃತ ಮಹಾಪುರಾಣ, ಭೈರವೇಶ್ವರ 
ಕಾವ್ಯ, ಬೈರವೇಶ್ವರ ಕಾ ವ್ಯೃದ ಕಥಾಮುಣಿ ಸೂ ಸ 
ರತ್ನಾಕರ, ಬಸವೇಶ್ವರ ಪುರಾಣದ ಕಥಾ ಸಾಗರ, ಭಕ್ತಿ 
ರಸದ ಸೋನಿ ಮೊದಲಾದ ಕಾವ್ಯಪುರಾಣಗಳಲ್ಲಿ 
ಬಂದಿದೆ. ಇಲ್ಲೆಲ್ಲ ನರ್ಣಿತವಾಗಿರುವ ಈತನ ಒಟ್ಟು 
ಚರಿತ್ರೆ ಸ್ಥೂಲವಾಗಿ ಒಡೆ. 


ಗೊಬ್ಬೂರು ಎಂಬುದು. ಒಂದು ಅಗ್ರಹಾರ 
ಇಲ್ಲಿ ದ್ವಿಜರ ವಂಶದಲ್ಲಿ ಹುಟ್ಟಿ ವೀರಶೈವನಾದ ಶರಣ 
ಬಿಬ್ಬಿ ಬಾಚಯ್ಯ. ಜಂಗಮರ ಒಸ್ಳುವಿಂಕ್ಕ ಪ್ರಸಾದ 
ದಿಂದ ಜೀವನ ಮುಕ್ತಿ ಎಂದು ತಿಳಿದು ಪ್ರಸಾದ ನಿಷ್ಕ 
ಯಲ್ಲಿ ಬಾಳು ಸವೆಸುತ್ತಿರುವನ ನಮೆ. ಒಂದು ದಿನ ಆತ 
ಬಂಡಿಯಲ್ಲಿ ತೆಗೆದುಕೊಂಡು ಮನೆಗೆ 
ನಾರಿಯಲ್ಲಿ ಊರ ವಿಪ್ರರೆಲ್ಲ ಸೇರಿ 
ತಡೆದು ಪ್ರಸಾದವನ್ನು ಎಂಜಲೆಂದು 


ಪ್ರಸಾದವನ್ನು 

ಬರುತ್ತಿರುವಾಗ 
ಮಿ 

ಬಂಡಿಯನ್ನು 


ನಿಂದಿಸಲು ಅವರ ಮನೆಗಳೆಲ್ಲ ಉರಿಯ ತೊಡಗಿದವು. 
ಮುಂದೆ ವಿಪ ಸ್ರರು ತಮ್ಮ ತಪ ನನ್ನು ತಿಳಿದು ಭಕ್ತಿತಾಳಿ 
ಬಿನ್ನವಿಸಲಾಗಿ ಬಾಚಯ್ಯ ಜನಕೆ ಮನೆಗಳನ್ನು ಮುನ್ನಿ 
ನಂತಾಗಿಸಿದ. 


ಬಿಬ್ಬಿ ಬಾಚಯ್ಯನ ಪ್ರಸಾದ ಮಹಾತ್ಮೆಯನ್ನು ಸಾರುವ 
ಮೇಲಿನ ಫೆಟನೆ ನಡೆದದ್ದು ಗೊಬ್ಬೂರಲ್ಲಿ, ಅಂದಕೆ 
ಚಯ್ಯನ ಊರಿನಲ್ಲಿ--ಎಂದು ಆತನ ಜೀವನನನ್ನೂ 
ಕಥಿಸುವ ಪುರಾಣಕಾನ್ಯಗಳು ತಪ್ಪದೆ ಹೇಳುತ್ತವೆ. 
ಹಾಗಾದರೆ ಬಿಬ್ಬಿ ಬಾಚಯ್ಯನ ಆ ಗೊಬ್ಬೂರು ಎಲ್ಲಿದೆ? 


ಬ 
ಎಂಬುದನ್ನು ಸರಿಶೋಧಿಸುವುದು ಈ ಲೇಖನದ 
ಉದ್ದೇಶ. 
ಗ 
ಡಾ|| ಫ. ಗು. ಹಳಕಟ್ಟಿಯವರು ತಮ್ಮ “ಶಿವ 


ಶರಣರ ಚರಿತ್ರೆಗಳು-೨” ಎಂಬ ಗ್ರಂಥದಲ್ಲಿ ಬಿಬ್ಬಿ 
ಬಾಚಯ್ಯನ ಕುರಿತು ಬರೆಯುತ್ತ-“ವಿಜಾಪುರ ಜಿಲ್ಲೆಯ 
ಸಿಂದಗಿ ತಾಲೂಕಿನ ಮೇರೆಯಿಂದ ಪೂರ್ವಕ್ಕೆ ೧೮ 
ಮೈಲಿಗಳ ಮೇಲೆ ಗೊಬ್ಬೂರೆಂಬ ಗ್ರಾಮನಿರುತ್ತದೆ. 
ಅದು ಈಗ ಕಲಬುರ್ಗಿ ಣೆ ಯಲ್ಲಿರುತ್ತ ದೆ. ಮೊದಲಿನ 
ಕಾಲದಲ್ಲಿ ಇದು ಬ್ರಾಹ್ಮಣರೆ ಒಂದು ಪ್ರ ಸಿದ್ಧ ಅಗ್ರ 
ಹಾರನಾಗಿತ್ತು” ಎಂದು ಮುಂತಾಗಿ ಗ ಇ 
ಆದಿತ್ಯದೇವನೆಂಬ ಭೂಸುರನ ಮಗನಾಗಿ ಬಿಬ್ಬಿ 
ಬಾಚಯ್ಯ ಹುಟ್ಟಿದನೆಂದು ಬರೆದಿದ್ದಾರೆ. ಇದೇ 


ಅಭಿಪಾ ್ರೀಯವನ್ನೇ ಮುಂದಿನ ವಿದ್ವಾಂಸರು ತಮ್ಮ 


* ಕನ್ನಡ ಅಧ್ಯಾಪಕರು, ಬಿ.ಆರ್‌`ಬಿ ವಾಣಿಜ್ಯ ಕಾಲೇಜು, ರಾಯಚೂರು-೫೮೪೧೦೧ 


೧೪೨ 


ಇತಿಹಾಸ ದರ್ಶನೆ 


ಬರಹಗಳಲ್ಲಿ ಕಾಣಿಸುತ್ತ ಬಂದಿದ್ದಾರೆ- ಡಾ|| ಹಳಕಟ್ಟಿ 
ಯವರು ಹೇಳುವ ಕಲಬುರ್ಗಿ ಜಿಲ್ಲೆ ಯ ಗೊಬೂ ರನ್ನು 


ನಾನು ಸಂದರ್ಶಿಸಿದಾಗ ಈ ಾ ್ರ್ರಾಮದಲ್ಲಿ ಬಿಬ್ಬಿ 


ಬಾಚಯ್ಯನ ಇತಿಹಾಸವನ್ನು ಹೇಳುವ ಒಂದು ಕುಟಿ 
ಹಾದರೂ ನನ್ನೆ ಕಣ್ಣಿಗೆ ಬೀಳಲಿಲ್ಲ. ಆದರೆ ಸುಮಾರು 
೭ ವರ್ಷಗಳ ಕೆಳಗೆ ಈ ಗೊಬ್ಬೂರಿನ ಹತ್ತಿರದ ಹುಣಸೆ 
ಹಡಗಲಿಯಲ್ಲಿ ಬಸವಲಿಂಗಪ್ಪ ಮುತ್ಯಾ ಎಂಬ ಅನುಭಾವಿ 
ಗಳಿದ್ದಾರೆ. ಇವರು ತಮಗೆ ಸ್ವಪ್ನದಲ್ಲಿ ಬಿಬ್ಬಿ ಬಾಚಯ್ಯ 
ದರ್ಶನ ಕೊಟ್ಟಿದ್ದಾನೆ ; ಈ ಗೊಬ್ಬೂರಲ್ಲಿ ಆತ ಹಿಂದೆ 
ಇದ್ದದ್ದು ; ಆತನೆ ಒಂದು ಸ್ಫಳ ಮಾಡಿರಿ ಎಂದರಂತೆ, 
ಆ ಪ್ರಕಾರ ಗೊಬ್ಬೂರ ಗ್ರಾಮಸ್ಥರೆಲ್ಲ ಸೇರಿ ಊರ 
ಹೊರಗೆ ಹೆಸರು-ಜಿಸೆಯಿಲ್ಲದೆ ಭಗ್ಗವಾಗಿ ಬಿದ್ದಿದ್ದ 
ನಂದಿಯ ನಿಗ್ರಹೆವನ್ನೇ ಎತ್ತಿ ತಂದು ಸ್ಥಾಪಿಸಿ, ಬಿಬ್ಬಿ 
ಬಾಚಯ್ಯನ ಹೆಸರಿನಲ್ಲಿ ಗುಡಿ ಕಟ್ಟುತ್ತ ಲ್ಲದ್ಧಾರೆ.! 
ಡಾ|| ಹಳಕಟ್ಟೈ ಅನರು ಲೇಖನ ಬರೆಯುವ ಕಾಲಕ್ಕೆ 
ನೇವಲ ಹೆಸರಿನ ಸಾಮ್ಯದ ಮೇಲೆ ಅವರು ಈ 
ಗೊಬ್ಬೂರನ್ನು ಸೂಚಿಸಿದ್ದಾರೆ ಎಂಬುದು ಸ್ಪಷ್ಟ. 
ಹಾಗಾದರೆ ಬಿಬ್ಬಿ ಬಾಚಯ್ಯನ ನಿಜವಾದ ಗೊಬ್ಬೂರು 
ಯಾವುದು ? ಎಲ್ಲಿದೆ? ಎಂಬುದು ಪ್ರಶ್ನೆ. 


ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿ 
ನಲ್ಲಿ ಗೊಬ್ಬೂ ರು ಎಂಬ ಊರು ಇದೆ, ಪುರಾತನ ಶಿವ 
ಜೀನಾಲಯಗಳಿಂದ ತುಂಬಿಹೋಗಿರುವ ಈ ಊರಿನಲ್ಲಿ 
ಮನೆಗಳಿಗಿಂತ ದೇವಾಲಯಗಳೇ ಹೆಚ್ಚು ಎಂದರೆ ಅತಿ 
ಶೆಯೋಕ್ಷಿಯಲ್ಲ. ತಮ್ಮ ಊರು ಬಬ್ರುವಾಹನನ 
ಮಣಿಪುರ ಎಂದು ಹೇಳಿಕೊಳ್ಳುವ ಗೊಬ್ಬೂರಿನ ಜನರ 
ನಂಬಿಕೆಗೆ ಕಾರಣ ತಿಳಿಯದೇ ಇದ್ದರೂ, ಲಕ್ಷಿಸುವ 
ಸಂಗತಿ ಎಂದರೆ ಬಿಬ್ಬಿ ಬಾಚಯ್ಯನ ಚರಿತ್ರೆ ಹೇಳುವ 
ಕೆಲವು ಕನ್ನ ಡಕ ಗಳಲ್ಲಿ ಉದಾಹರಣೆಗೆ 'ಭೈಕನೇಶ್ವ ರೆ 
ಕಾವ್ಯದ ಕಥಾ ಮಣಿಸೂತ್ರ ಕ ಕರ್ಲಿ 
ಗೊಬ್ಬೂರನ್ನು ಮಹಾಭಾರತದ ಕೋಡು ರಾಜನು 
ಬ್ರಾಹ್ಮಣರಿಗೆ ಅಗ್ರಹಾರವಾಗಿ ನೀಡಿ ತನಗೆ ತಗುಲಿದ್ದ 


ಕುಷ್ಟರೋಗವನ್ನು ನಿವಾರಿಸಿಕೊಂಡನೆಂದು ಹೇಳ 
ಲಾಗಿದೆ. ಈ ಪೌರಾಣಿಕತೆಯ ಸತ್ಯಾಸತ್ಯತೆ ಏನೇ 
ಇದ್ದರೂ ಇಲ್ಲಿ ಗಮನಿಸಬೇಕಾದದ್ದು ಈ ಗೊಬ್ಬೂರಿನ 
ಬಗ್ಗೆ ಜನೆ ನಂಬಿಕೆ ಪುರಾಣ ಕಾವ್ಯಗಳ ಹೇಳಿಕೆಯಲ್ಲಿ 
ಇರುವ ಹೋಲಿಕೆಯ ಬಗ್ಗೆ... ಕಲಬುರ್ಗಿ ಜಿಲ್ಲೆಯ 
ಗೊಬ್ಬೂರಿನಲ್ಲಿ ನಾವು ಇದನ್ನು ಕಾಣಲಾರೆವು. 


ರಾಯಚೂರು ಜಿಲ್ಲೆಯ ಈ ಗೊಬ್ಬೂರಿತ 
ಪೂರ್ವ ದಿಕ್ಸಿಗೆ ೨ ಕಿ.ಮೀ. ಅಂತರದಲ್ಲಿ ಬಿಬ್ಬಿ 
ಬಾಚಯ್ಯನ ಹೊಲ'ವಿಡೆ,. ಈ ಹೊಲದಲ್ಲಿ ಬಾಚಯ್ಯ 
ಜಂಗಮರಿಗೆ ನಿತ್ಯ ಪ್ರಸಾದ ಅರ್ಪಿಸುತ್ತಿದ್ದ ಎಂದು 
ಹೇಳಲಾಗುವ "ಅಪರ್ಣ ಕಟ್ಟೈ' ಇಜೆ. ಈ ಕಟ್ಟೆಯ 
ಮೇಲೆ ಸೊಂಪಾಗಿ ಬೆಳೆದು ವಿಶಾಲವಾಗಿ ಹರಡಿಕೊಂಡು 
ನೆಲದವರೆಗೂ ಬಾಗಿ ಮೇಲೆದ್ದಿ ರುವ ನಿಲಕ್ಷಣ ಆಕರ್ಷಣೆ 
ಯನ್ನು ಹೊಂದಿರುವ ಬನ್ನಿಯ ಮರ ಇದೆ. ಈ 
"ಅರ್ಪಣಕಟ್ಟಿ'ಯನ್ನು ಬಾಚಯ್ಯನೆನರ ಪ್ರಸಾದದ 
ಅರ್ಪಣದ ಕಟ್ಟಿ ಎಂದು ಹೇಳುವುದರ ಜೊತೆಗೆ 
ಬಾಚಯ್ಯನವರ ಸಮಾಧಿ ಗದ್ದುಗೆ ಇಜೀ ಕಟ್ಟೆಯಲ್ಲಾ 
ಗಿದೆ ಎಂದು ಹೇಳುವನರೂ ಇದ್ದಾರೆ... "ಅರ್ಪಣ? 
ಎಂದಾಗ ಪ್ರಸಾದದ ನೆನಪಾಗುತ್ತದೆ. (ವೀರಶೈವ 
ಪಾರಿಭಾಷಿಕ ಸದ "ಅರ್ಪಣ') ಬಿಬ್ಬಿ ಬಾಚಯ್ಯ 
ಪ್ರಸಾದಿಕನೆಂಜೀ ಪ್ರಸಿದ್ಧ-- ಈ ಹನ್ನೆ ಲೆಯಲ್ಲಿ ಈ 
ಗ ಕಟ್ಟಿ po ದಾಸೋಹದ ಕಟ್ಟೆ ಯಾಗಿ 
ದ್ಹಿರಬಹುದು್‌ ಎಂಬ ಸಮಾಧಾನ ಉಂಟಾಗುತ್ತದೆ. 
ಅತ್ಯಂತ ಸ ಸ್ಮರಣೀಯರಾದ ಮನೆಯ ಹಿರಿಯರು ನಿಧನ 
ರಾದರೆ ಅವಗ ಶವಸಂಸ್ಕಾರವನ್ನು ತಮ ಹೊಲದಲ್ಲಿಯೇ 
ಮಾಡಿ ಗದ್ದುಗೆ ನಿರ್ಮಿಸುವುದು ವೀರಶೈವರ ಪದ್ಧತಿ, 
ಈ ಹಿನ್ನೆಲೆಯಲ್ಲಿ ನೋಡಿದರೆ, “ಬಿಬ್ಬಿ ಬಾಚಯ್ಯನ 
ಹೊಲದಲ್ಲಿ ಆತನ ಸಮಾಧಿ ಇದ್ದು, ಅದು ಈ ಅರ್ನಣ 
ಕಟ್ಟೆ ಸ್ಥಳದಲ್ಲೇ ಆಗಿದ್ದರೆ ಅಸಂಭವವೇನಲ್ಲ. ಅಂತೂ 
ಇದು ಬಿಬ್ಬಿ ಬಾಚಯ್ಯನ ಹೊಲ, ಬಾಚಯ್ಯುನಿಗೆ 
ಸಂಬಂಧಿಸಿದ ಕಟ್ಟಿ ಎಂಬುದಂತೂ ನಿಜ ಈ 


1 ಇದನ್ನು ನನಗೆ ತಿಳಿಸಿದೆನರು ಗೊಬ್ಬೂರಿನ ಆ ಗುಡಿಯ ಪೂಜಾರಿಗಳಾಗಿರುನ ಶ್ರೀ ವೀರಭದ್ರಯ್ಯ ಮಠಪತಿ ಮತ್ತು ಅಲ್ಲಿನ 


ಶಿಕ್ಷಕರಾದ ಶ್ರೀ ದೇವತ್ಕರ್ಲ ಶಿಕ್ಷಕರು. 


ಇತಿಹಾಸ ದರ್ಶನ 


೧೪೩ 


“ಅರ್ಪಣ ಕಟ್ಟಿಗೆ ನಿತ್ಯ ಪೊಜೆ ಸಲ್ಲುತ್ತಿದ್ದು, ಇದರ 
ಪೂಜಾರಿಗಳು ಗಾಂಜಿಗುಡಿಮಠ ಎಂಬವೀರಶೈವ ಜಂಗಮ 
ರಾಗಿದ್ದು 
ನೋಡಿಕೊಳ್ಳುತ್ತ ಬಂದಿದ್ದಾರೆ. ಈ ಹೊಲಕ್ಕೆ 
ಸಂಬಂಧಿಸಿ ಹೇಳಬೇಕಾದ ವಿಶೇಷ ಆಚರಣೆ ಎಂದರೆ 
'ಗೊಬ್ಲೂರು ಹಾಗೂ ಸುತ್ತುಮುತ್ತಲಿನ ಜನ ಯಾರೂ 
ಈ ಹೊಲದಲ್ಲಿ ದನಗಳನ್ನು ಬಿಡುವುದಿಲ್ಲ, ಸುಗ್ಗಿಯಲ್ಲಿ 
ಕದಿಯುವುದು ಇತ್ಯಾದಿ ಮಾಡುವದಿಲ್ಲ ಮಾತ್ರವಲ್ಲ, 
ಚಪ್ಪಲಿ ಮೆಟ್ಟಿಕೊಂಡು ಯಾರೂ ಹೊಲದೊಳಗೆ 
ಪ್ರವೇಶಿಸುವುದಿಲ್ಲ. ಕಾರಣ ಕಈೇಳಿದರ್ಕೆ ಬಿಬ್ಬಿ 
ಬಾಚಯ್ಯನವರು ಶರಣರು ಎಂದು ಹೇಳುತ್ತಾರೆ. 
ಬಾಚಯ್ಯನವರ ಬಗ್ಗೆ ಈ ಜನತೆ ಹೊಂದಿದೆ ಭಯ- 
ಭಕ್ತಿ ಗಮನಾರ್ಹವಾದುದು. 


ರಾಯಚೂರು ಜಿಲ್ಲೆ ಯ ಈ ಗೊಬ್ಬೂರನಲ್ಲಿ 
ಬಾಚಯ್ಯ, ಬಿಬ್ಬಣಯ್ಯ ಎಂಬ ಹೆಸರಿಡುವುದು 
ಸಾಮಾನ್ಯ. ತಲೆತಲೆಮಾರಿನಿಂದ ಬಿಬ್ಬಿ ಬಾಚಯ್ಯನ 
ಹೆಸರು ಇಡುವ ಈ ಪರಂಪರೆ ಬೆಳೆದು ಬಂದಿದೆ. ಈ 
ಊರಿನಲ್ಲಿ ಪ್ರತ್ಯೇಕವಾಗಿ ಬ್ರಾಹ್ಮಣರ ಓಣಿ ಇದ್ದು, 
(ಕಲಬುರ್ಗಿ ಜಿಲ್ಲೆ ಯ ಗೊಬ್ಬೂ ರಿನಲ್ಲಿ ಹೀಗೆ ಇಲ್ಲ- 
ಅಲ್ಲೊ ದು ಇಲ್ಲೊ ೦ಜರಿ ಸ ಮನೆಗಳಿವೆ). ಈ 
ಬ್ರಾಹ್ಮಣ ಮನೆತನದವರು ಮೇಲೆ ಹೇಳಿದ ಬಿಬ್ಬಿ 
ಬಾಚಮ್ಯೆನ "ಅರ್ಪಣ ಕಟ್ಟಿ 'ಗೆ ನಡೆದು ಕೊಳ್ಳುವುದು, 
ಕಾಯಿ-ಕರ್ಪುರೆ ನಡೆಸುವುದು ಈಗಲೂ ಇದೆ. ಇದರ 
ಬಗ್ಗೆ ಕೇಳಿದರೆ, ತಾವು ಹಿಂಡೆ ಬಾಚಯ್ಯನೆನರೆ ಪ್ರಸಾದ 
ನನ್ನು ನಿಂದಿಸಿ ತಪು ವಿ ಮಾಡಿದ್ದಾಗಿ ಹೇಳುತ್ತಾರೆ. 
ಅವರ ಅನುಗ್ರಹಕ್ಕೆ ಈ ಪೂಜಿ ಎನ್ನುತ್ತಾರೆ. 


ಬಿಬ್ಬಿ ಬಾಚಯ್ಯ ಕಲ್ಯಾಣದಲ್ಲಿ ಬಸನಾದಿ 
ಶಿವಶರಣರ ನಡುವೆಯೇ ಬಹಳ ದಿನಗಳನ್ನು ಕಳೆದು 
ಕಲ್ಯಾಣ ಕ್ರಾಂತಿಗೀಡಾದಮೇಲೆ ಗೊಬ್ಬೂರಿಗೆ ಮರಳಿದ 
ನಂತೆ ಬರುವಾಗ ತನ್ನ ಜೊತೆಗೆ ಜೆನ್ನವನೀರ. ಹೆಸರಿನ 
ಜಂಗನುನನ್ನು ಅವರ ಶಿಷ್ಯರೊಂದಿಗೆ ಕರೆತಂದನಂತೆ. ಈ 
ಜಂಗಮರೆಲ್ಲ ಗೊಬ್ಬೂರಿಗೆ ಹೊಂದಿಕೊಂಡು ಇರುವ 


2 ಗೊಬ್ಬೂ ರಿನ ಸೂಗೂರೇಶ್ವ ರೆನ ದೇವಸ್ಥಾನೆದಲ್ಲಿ ಮರ್ಜಿ ಇಲ್ಲ, ದೇನಸೂಗೂರಿನಲ್ಲಿ ವೀರಭದ್ರನನ್ನು 


ಅವರೇ ಈ ಹೊಲದ ಉಸ್ತುವಾರಿಯನ್ನು 


ಬೆಟ್ಟ ದಲ್ಲಿ ಇದ್ದರೆಂನು ಗೊಬ್ಬೂರಿನ ಜನ ತೊರೀಸುತ್ತಾರೆ 
ಈ ಜೆಟ್ಟಿ ದಲ್ಲಿ “ಸಿದ್ಧಿ ಗಣಂಗಳ'ಗವಿಗಳು ಇದ್ದು ಚೆನ್ನ 
ನೀರರು ತನ್ನು ಶಿಷ್ಯರೊಂದಿಗೆ ಇಲ್ಲಿ ನೆಲೆಸಿದ್ದಾಗಿ 
ತಿಳಿಯುತ್ತದೆ. ಈ ಚೆನ್ನನೀರರಿಗೆ ಸೂಗೂರೇಶ್ವರ ಎಂಬ 
ಪರ್ಯಾಯನಾಮವನಿದ್ದು ಈತನ ಹೆಸರಿನಲ್ಲಿ ಕಲ್ಯಾಣ 
ಚಾಳುಕ್ಯರ ಕಾಲದ ಭವ್ಯ ದೇವಾಲಯವೊಂದು ಪಾಳು 
ಬಿದ್ದು ಈ ಜಿಟ್ಟಿ ದಲ್ಲಿದೆ. ಇಂತಹದದೇ ಹೆಸರಿನ 
ದೇವಾಲಯುವೊಂದು ಈ ಗೊಬ್ಬ ರಿಗೆ ಸು. ೧೮ ಕಿ.ಮೀ 
ಅಂತರದಲ್ಲಿರುವ ಜೀತ! ಎಂಬಲ್ಲಿಯೂ ಇದ್ದು 
ಕರ್ನಾಟಕದ ಕೆಲವೇ ಜಾಗೃತ ಸ್ಥಾನಗಳಲ್ಲಿ ಜ್‌ 
ಎನಿಸಿದೆ. ದೇವಸೂಗುರು ಮೊದಲು ಸೂಗೂರು ಎಂದು 
ಹೆಸರಿದ್ದು ಇದು (ಹಿರೇ ಸೂಗೂರ: ಪಕ್ಕದಲ್ಲಿ ಚಿಕ 
ಸೂಗೂರು ಇದೆ) ಮುಂದಿ ಚೆನ್ನನೀರದೇನ ನೆಲಸಿ 
ದೇವಸೂಗೂರು ಆದಂತೆ, ಚೆನ್ನವೀರರೂ ಸೂಗೂರಿನಲ್ಲಿ 
ನೆಲಸಿ ಸೂಗೂರೇಶ್ವರ ಆಗಿದ್ದಾರೆ ಎಂದು ತಿಳಿಯ 
ಬಹುದಾಗಿಡೆ. 


ಬಿಬ್ಬಿ ಬಾಚಯ್ಯ ನೊಂದಿಗೆ ಕಲ್ಯಾಣದಿಂದ 
ಗೊಬ್ಬೂರಿಗೆ (ಮುಂದೆ ಗೊಬ್ಬರಿನಿಂದ ದೇವಸೂಗೂರಿಗೆ) 
ಬಂದ ಚೆನ್ನನೀರರು ಮೂಲತಃ ಕಾಶ್ಮೀರದ ಮುಹದೇವ 
ಭೂಪಾಲನಿಗೆ (ಈತನೇ ಮೋಳಿಗೆಯ ಮಾರಯ್ಯ) 
ಗುರುವಾಗಿ ತಮ್ಮ ೬೦೦೦ ಜಂಗಮುರೊಂದಿಗೆಜೆನ್ನೆನೀರರು 
ಇಲ್ಲಿ ಇದ್ದರೆಂದೂ, ಕಲ್ಯಾಣ ಬಸವ ತನ್ನ ಲಕ್ಷದಾ 
ಮೇಲಿನೆ ತೊಂಭತ್ತು ಸಾವಿರ ಜಂಗಮರಿಗೆ ಇನ್ನು 
ಆರು ಸಾವಿರ ಜಂಗಮರನ್ನು ಸೇರಿಸುವ ಉದ್ದೇಶದಿಂದ 
ವ್ಯಾಪಾರಿಯ ವೇಷದಲ್ಲಿ ಕಾಶ್ಮೀರಕ್ಕೆ ಬಂದು ಭಕ್ತಿ 
ಯಿಂಂದ ಗುಪ್ತವಾಗಿಸಲ್ಯಾಣಕ್ಕೆ ಕರೆತಂದರೆಂದೂ ಪ್ರತೀತಿ 
ಇದೆ. "ಜೋರ ಬಸವ ಕಾವ್ಯ'*ಮೋಳಿಗಯ್ಯನ ಪುರಾಣ' 
ಎಂಬ ಕನ್ನಡ ಕೃತಿಗಳಲ್ಲಿ ಈ ಫೆಟಿನೆ ಬಂದಿದೆ. ಆದರೆ 
ಬಸವಣ್ಣನವರೊಂದಿಗೆ ಬ ೨ಸ್ಮೀರದಿಂದ ಕಲ್ಯಾಣಕ್ಕೆ ಬಂದ 
ಜಂಗಮ ಸಮೂಹದ ನೇತಾರ ಶ್ರೀ ಚೆನ್ನವೀರ ರಾಗಿದ್ದ 
ರೆಂಬ ವಿಷಯವನ್ನು ಈಕೃತಿಗಳಲ್ಲಿ ಎತ್ತಿ ಹೇಳಿಲ್ಲಇದನು' 
ಈ ಕೊರತೆಯನ್ನು ಗೊಬ್ಬೂರು ದೇವಸೂಗೂರು 
ಸ್ಥಳ ಪುರಾಣಗಳು ತುಂಬಿಕೊಡುತ್ತನೆ. ಚೆನ್ನನೀರನ್ನ 


ಹೋಲುವ 


ಶಿಲ್ಪ ಎದ್ದು, ಸೂಗೂರೇಶ್ವರನ ಪೀರಭದ್ರನ ws ಎಂಬ ಜನ ನಂಬಿಕೆಗೆ ಕಾರೆಣವಾದಂತಿಡೆ, 


೧೪೪ 


ಇಹಾಸ ದರ್ಶನ 


ತಿಷ್ಯತ್ವವಹಿಸಿ ಬಾಚಯ್ಯ ನಿತ್ಯ ಅವರಿಗೆ "ಅರ್ಪಣಕಟ್ಟಿ' 
ಯಲ್ಲಿ ದಾನೋಹೆ ನಡೆಸುತ್ತಿ ದ್ದೆ ಎಂಬನಿ ಗೊಬ್ಬರಿನ 
ಐತಿಹ್ಯವನ್ನು ಗಮನಿಸಿದರೆ, ಚೆನ್ನವೀರರ ಸಂಬಂಧದ 
ಮೂಲಕ ಬಿಬ್ಬಿ ಬಾಚಯ್ಯ ಹನೆ ರಡನೇ ಶತವಫಾನದ 
ಪ 4 ದೇವಸೂಗೂರಿಗೆ 


ಚಿನ್ನನೀರರು Mo ರು ಬಿಟ್ಟು ದೇವಸೂಗೂ- 
ರಿಗೆ ಬಿಬಿ ಬ್ಬಿಬಾ ಹ ನಲಾಜೇತಕ ಬಂದರೇ, 
ಮೊದಲೇ ಬಂದರೇ ತಿಳಿಯದೊ. ಗೊಬೂ ರಿಗೆ ಜೇಸರಿಸಿ 
ಬಂದರೆಂದು ಜನ ಹೇಳಿಕೆಯನ್ನು pe ಲಿಸಿದಶಿ, 
ಇಚಯ್ಯನ ನಂತರ ದಾಸೋಹ ನಿಂತು, ಜಂಗನು 
ಮಹತ್ವ ಕುಗ್ಗಿ ಗೊಬ್ಬೂರನ್ನು ತೊರೆದಿರಬೇಕು 
ಎಂದು ಊಹಿಸುವುದೇ ಸರಿಯೆನಿಸುತ್ತದೆ. ಚೆನ್ನ 
ವೀರರನ್ನು ದೇವಸೂಗೂರಿಗೆ ಕರೆತಂದಾತ ಆನಂದ 
ರಾಚಯ್ಯ ಮತ್ತು ಆತನೆ ಸೊದರನಂತೆ. ಈ ಆನಂದ 
ರಾಚಯ್ಯ, ಚೆನ್ನವೀರ ಅರ್ಥಾತ್‌ ಸೂಗೂರೇಶ್ವರನ 
ಮೇಲೆ ರಚಿಸಿದ ಪದ್ಯವೊಂದು ಇದ್ದು, ಅದರಲ್ಲಿ “ಬಿಬ್ಬಿ 
ಇಚಯ್ಯನ ಪರಭಕ್ತಿ ಮನದೇವ ಬಿರುದುಳ್ಳ 
ಮೂರ್ತಿ ಸೂಗೂರಯ್ಯ? ಎಂಬ ಸಾಲು ಬರುತ್ತ ಹೆ 
ಸೂಗೂರಯ್ಯ ಅರ್ಥಾತ್‌ ಜಿನ್ನ ನೀರರು ಬಿಬ್ಬಿ 
ಬಾಚಯ್ಯನ ಮನೆದೇವ ಎಂಬ ಮಾತು ಮಹತ್ವ 
ದಾಗಿದ್ದು, ಸೂಗೂರೇಶ್ವರನ ಜೊತೆಗೆ ಬಿಬ್ಬಿಬಾಚಯ್ಯನ 
ಉಲ್ಲೆ (ಖ ಚಾರಿತ್ರಕವಾಗಿ ಮುಖ್ಯವಾದುದು. 


ಇಷ್ಟು ಹಿನ್ನೆಲೆಯಲ್ಲಿ ಬಿಬ್ಬ ಬಾಚಯ್ಯ 
ರಾಯಚೂರು ಜಿಲ್ಲೆ ಯ ಗೊಬ್ಬೂರಿನವನು ಎಂದು 
ನಿಸ್ಸಂದೇಹವಾಗಿ ತಿಳಿಯಬಹುದಾಗಿದೆ, ಕಲಬುರ್ಗಿ 


ಜಿಲ್ಲೆ ಗೊಬ್ಬೂರನ್ನು ಬಿಬ್ಬಿ ಬಾಚಯ್ಯಸಿಗೆ ಸಂಬಂಧಿಸಿ 
ಇನ್ನು ಮುಂದೆ ಕೈಬಿಡಬೇಕಾಗುತ್ತದೆ. 


ಕೊನೆಯದಾಗಿ ಇನ್ನು ಬಿಬ್ಬಿ ಬಾಚಯ್ಯ 
ಎನನ್ನು ಸೂಚಿಸುತ್ತದೆ ? ಎಂಬು 
ದನ್ನು ಸೀತಿಲಿಸಿ ಬ ಈ ಲೇಖನ ಪೂರ್ಣವಾಗುತ್ತದೆ. 
ನಚನ ಕಾರರ ಹೆಸರುಗಳ ಹಿಂದೆ ಸೇರಿಕೊಂಡು ಬರುವ 


ತು ಎಲೆ [44 ಬಿ 
ಏನ್ನು ಕಾಸ್‌ ಬಿಬಿ 
Pe] 


3 ಬಿಬ್ಬಿಗೆ «ಬಿಬ್ಬ' ಎಂಬ ಸಾಠಾಂತರ ಇಡೆ. 


ಪದೆ ಸಾಮಾನ್ಯ ವಾಗಿ ವೃತ್ತಿ ಸೂಚಕವೋ ಜಾತಿ 
ಸೂಚಕವೋ ಆಗಿತು ಕೆಲವು ಸಲ ಗ್ರಾಮ 
ಸೂಚಕವೂ ಆಗಿ ರುತ್ತದೆ. ಹಾಗಾದರೆ ಬಿಬ್ಬಿ ಬಾಚಯ್ಯ 
ಎನ್ನುವಲ್ಲಿ “ಬಿಬ್ಬಿ? ಏನನ್ನು ಹೇಳುತ್ತಿರಬೇಕು. 
ಬಿಬ್ಬಿ ಬಾಚಯ್ಯನ ಊರು ಗೊಬ್ಬೂ ರು ಎಂದು 
ತೆಲುಗು ಮತ್ತು ಕನ್ನಡ ಕೃತಿಗಳು ಉಲ್ಲೇಖಿಸುವು 
ದರಿಂದ *ಬಿಬ್ಬಿ' ಎಂಬುದು ಬಾಚಯ್ಯನ ಊರಿನ 
ಹೆಸರಾಗಲಿಕ್ಕಿಲ್ಲ.3 ವೃತ್ತಿ ಇಲ್ಲವೆ ಜಾತಿ ಸೂಚಕ ಎನ್ನ 
ಬೇಕೆಂದರೆ *ಬಬ್ಬಿಗೆ' ಅರ್ಥನನ್ನೆ ನಿಘಂಟುವಿನಲ್ಲಿ ಹೇಳಿಲ್ಲ 
"ಬಿಬ್ಬರ, ಬಿಬ್ಬಿಅಕೆ ಎಂಬ ಶಬ್ದಗಳು ಕಿಟ್ಟಿಲ್‌ ಕೋಶ 
ದಲ್ಲಿ ಸಿಗುತ್ತಿದ್ದು, ಅವುಗಳಿಂದ ಬಿಬ್ಬ ಇಲ್ಲವೆ ಬಿಬ್ಬ 
ಎಂದು ಸಿದ್ಧಿಸಿರಬೇಕೆ? ಎಂಬುದು ನನ್ನ ಅನುಮಾನ. 
ಬಿಬ್ಬ ರ ಮತ್ತು ಬಿಬ್ಬಿ ಅಕಿಗೆ ಕ್ರಮವಾಗಿ 0೬೯781, 
to ೫4 ಅರ್ಥ ವಾಗ, burst ಎನ್ನುವುದು 
ಸ್ಫೋಟನ ಗುಣವನ್ನು ಹೇಳುತ್ತಿದ್ದು ಬಾಚಯ್ಯನ 
ಉಗ್ರತೆಯನ್ನು ಇದು ಸೂಚಿಸುತ್ತಿರಬೇಕೆ? ಗೊಬ್ಬೂರಿನ 
ವಿಪ್ರರು ಪ್ರಸಾದವನ್ನು ಎಂಜಲೆಂದು ಹೀಯಾಳಿಸಿದ 
ಸಂದರ್ಭದಲ್ಲಿ ಪ್ರಸಾದ ನಿಷ್ಠೆಯ ಬಾಚಯ್ಯ ಅನರ 
ಮನೆಯನ್ನು ಸುಟ್ಟುರುಹಿದ ಪ್ರಸಂಗವನ್ನು ನೆನಪಿಸಿ 
ಕೊಂಡರೆ, *ಬಿಬ್ಬಿ' ಆತನ ಅಬ್ಬರ, ಉಗ್ಗಡಣೆಯನ್ನು 
ಹೇಳುತ್ತಿರುವ ಪದವಾಗಿಯೇ ತೋರುತ್ತದೆ. ಪಾಲ್ಕುರಿಕೆ 
ಸೋಮನ ತೆಲುಗು "ಬಸವ ಪುರಾಣ'ದಲ್ಲಿ ಬಾಚಯ್ಯ 
ಪ್ರಸಾದದ ಬಂಡಿಯೊಂದಿಗೆ ಹೊರಾಟಿ ಸನ್ನಿವೇಶವನ್ನು 
ವರ್ಣಿಸುತ್ತ 
ಬೊಜ್ಬೆಗಳ ನ್ನ ಡುತುಬ್ಬಿ ಯಾಡುತಲಿ 
ಬಿಬ್ಬಿ ಬ ಇಚಯ್ಯನು 'ಸೊಬ್ಬೂ ರು ಸೇರೆ? 
ಎಂಬ ಸಾಲುಗಳು (ಅನು: ಡಾ. ಪಿ. ವಿ. ನಾರಾಯಣ) 
ಬರುತ್ತವೆ. ಇಲ್ಲಿ "ಬೊಬ್ಬೆಗಳ ನಿಡುತ'ಎಂಬ ಸದ 
ಪ್ರಯೋಗ ಮಹತ್ವದ್ದು. ಈ “ಬೊಬ್ಬೆ? ಇಲ್ಲಿ ಉಗ್ಗಹಣೆ 
ಯನ್ನು ಹೇಳುತ್ತಿದ್ದು. ಇದು ಬಿಬ್ಬರ, ಬಿಬ್ಬಿಆ* 
ಶಬ್ದಗಳಿಂದ ಸಿದ್ಧಿಸಿದ ರೂಪವೇ ಆಗಿದೆ; ಹೀಗೆ 
ಬಿಬ್ಬಿ ಬಾಚಯ್ಯ ಎಂದರೆ ಉಗ್ಗಡಿಸುವ ಬಾಚಯ್ಯ 
ಎಂದೇ ಅರ್ಥೈಸುವುದು ಸರಿಯಾಗಿ ಕಾಣಿಸುತ್ತದೆ. 


(17) ೧೪೫ 


ಉಗ್ಗ. ಡಿಸುವ ಕಾಯಕದ ಶರಣರು ೧೨ನೇ ಶ. ದಲ್ಲಿ, 
ಅನಂತರದಲ್ಲಿ ಸಿಗುತ್ತಿರುವದೂ “ಗಮನಾರ್ಹವಾಗಿ 
(ಉದಾ : ಉಗ್ಗಡಿಸುವ ಶಾಂತ, ಕೂಗಿನ ಮಾರಯ್ಯ) 
ಡಾ. ಪಿ.ವಿ. ನಾರಾಯಣ ಅವರು ಬಿಬ್ಬಿಗೆ ಅರ್ಥ 
"ಹಾಸ್ಯ ವೆಂದು ಹೇಳಿ, ಬಿಬ್ಬಿ ಬಾಚಯ್ಯ ಹಾಸ್ಯ 
ಮಾಡುವ ಕಾಯಕದವನು ಎಂದಿದ್ದಾರೆ. *ಬಿಬ್ಬಿ'ಗೆ ಆ 
ಅರ್ಥನಿರುವುದೇ ಸಂದೇಹಾಸ್ಪದವಿರುವುದರಿಂದ ಅವರ 
ಅಭಿಪ್ರಾಯವನ್ನು ಒಪು ಎನದು ಕಷ್ಟೈವಾಗುತ್ತ ಡೆ 
ಅಲ್ಲದೆ, ಬಿಬ್ಬಿ ಬಾಚಯ್ಯನ ಉಗ್ರ ವ್ಯಕ್ತಿತ್ವಕ್ಕೆ ತುಂಬ 


೪೬ 


ವಿರುದ್ಧ ವಾಗಿ ಇದು ಕಾಣಿಸುತ್ತದೆ. ಬಿಬ್ಬಿ ಬಾಚಯ್ಯನ 
ವಚನಗಳ ಗಾಂಭೀರ್ಯ ಕೂಡ ಇದಕ್ಕೆ ಅಡ್ಡ ಬರುತ್ತದೆ. 
ಸದ್ಯಕ್ಕೆ ಬಿಜಿ ಶ್ರ ಬಾಚಯ್ಯ ಉಗ್ಗ ಡಿಸುವ ಕಾಜಕದೆನನು 
ಎಂದು sea ಸರಿಯಾಗಿ ತೋರುತ್ತದೆ. 
ಬಿಬ್ಬಿ ಬಾ ಇಚಯ್ಯ ನ ವಚನಾಂಕಿತ "ನಣಾಂಕದರ 
ಸೋಮೆತ್ವರ ರೆ ಲಿಂಗ” ಜಿದ್ದು ಈಗ ಗೊಬ್ಬೂ ರಲ್ಲಿ 
ಹೆಸರಿಲ್ಲದ ಸಿಡಿಗಳು ಅನೇಕ ಇದ್ದು ಇದರಲ್ಲಿ 
ಯಾವುದೊ ಒಂದು ಸೋಮೆಶ್ವರ ದೇವಸ್ಥಾನವಾಗಿದ್ದಿರೆ 
ಬೇಕು. 


ಇತಿಹಾಸ ದರ್ಶನ 


